KA/ BG- GPO / 2515 /WPP -47 / 2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೬ | ಬೆಂಗಳೂರು, ಗುರುವಾರ, ಜೂನ್ ೩೦, ೨೦೧೧ ( ಆಷಾಢ ೯ , ಶಕ ವರ್ಷ ೧೯೩೩) | ಸಂಚಿಕೆ ೨೬ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು , 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 131 ಶಿಸನೇ 2010 , ಬೆಂಗಳೂರು, ದಿನಾಂಕ: 16ನೇ ಮೇ , 2011. 
ದಿನಾಂಕ : 01 - 01 - 2009ರ ಅಧಿಸೂಚನೆ ಸಂಖ್ಯೆ : ಸಿಆಸುಇ 129 ಶಿಸನೇ 2008ರಲ್ಲಿ ಶ್ರೀ ವೈ . ವಿ . ರಾಮಕೃಷ್ಣ ಇವರನ್ನು ಜೈವಿಕ 
ಇಂಧನ ಕಾರ್ಯಪಡೆಯ ಅಧ್ಯಕ್ಷರಾಗಿ ನೇಮಿಸಿ, ಇವರಿಗೆ ರಾಜ್ಯ ಸಚಿವರ ಸ್ಥಾನಮಾನವನ್ನು ಸದರಿ ಹುದ್ದೆಯ ಕಾರ್ಯಭಾರವನ್ನು ವಹಿಸಿಕೊಂಡ 
ದಿನಾಂಕದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೀಡಲಾಗಿರುತ್ತದೆ. ತರುವಾಯ ಜೈವಿಕ ಇಂಧನ ಕಾರ್ಯಪಡೆಯು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ , ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯಲ್ಲಿ 
ವಿಲೀನಗೊಂಡಿರುವುದರಿಂದ, ಸದರಿ ಅಧಿಸೂಚನೆಯನ್ನು ಭಾಗಶಃ ಮಾರ್ಪಡಿಸಿ, ಶ್ರೀ ವೈ .ಬಿ. ರಾಮಕೃಷ್ಣ, ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರು, 
ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಇವರಿಗೆ ಸದರಿ ಹುದ್ದೆಯ ಕಾರ್ಯಭಾರ ವಹಿಸಿಕೊಂಡ ದಿನಾಂಕದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರಾಜ್ಯ ಸಚಿವರ ಸ್ಥಾನಮಾನವನ್ನು ಮುಂದುವರಿಸಲು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಎಚ್ . ಚಂದ್ರಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 633 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ರಾಜ್ಯ ಶಿಷ್ಠಾಚಾರ) 


೬ಟಕ 


ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 131 ಶಿಸನೇ 2010 , ಬೆಂಗಳೂರು, ದಿನಾಂಕ: 02ನೇ ಡಿಸೆಂಬರ್ , 2010. 


ಶ್ರೀ ಬಿ. ಪಿ . ವೆಂಕಟಮುನಿಯಪ್ಪ, ಅಧ್ಯಕ್ಷರು , ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಇವರಿಗೆ ರಾಜ್ಯ ಸಚಿವರ ಸ್ಥಾನಮಾನವನ್ನು ಹಾಗೂ 
ಶ್ರೀ ಬಿ.ಎನ್. ಶಂಕರ ಪೂಜಾರಿ, ಅಧ್ಯಕ್ಷರು, ದಿ . ಟೊಬ್ಯಾಕೋ ಕಂಪನಿ ಲಿಮಿಟೆಡ್ , ಇವರಿಗೆ ರಾಜ್ಯ ಸಚಿವರ ಸ್ಥಾನಮಾನವನ್ನು ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಕೆ. ರಹಮತ್ ಉಲ್ಲಾ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 634 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ರಾಜ್ಯ ಶಿಷ್ಠಾಚಾರ) 


(೩೨೧) 


೩೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೩೦, ೨೦೧೧ 

ಭಾಗ - ೨ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 134 ಶಿಸನೇ 2010, ಬೆಂಗಳೂರು, ದಿನಾಂಕ: 30ನೇ ನವೆಂಬರ್, 2010. 
ದಿನಾಂಕ : 09 - 08 - 2010ರ ಸರ್ಕಾರಿ ಆದೇಶ ಸಂಖ್ಯೆ : ಮಮಇ 64 ಮಅನಿ 2010ರಲ್ಲಿ ಶ್ರೀಮತಿ ಸರೋಜಿನಿ ಭಾರದ್ವಾಜ , 
ಇವರನ್ನು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ , ಇದರ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದ್ದು , ಸದರಿಯವರಿಗೆ ಅಧಿಕಾರ ವಹಿಸಿಕೊಂಡ 
ದಿನಾಂಕದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ರಾಜ್ಯ ಸಚಿವರ ಸ್ಥಾನಮಾನವನ್ನು ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ರಹಮತ್ ಉಲ್ಲಾ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 635 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ರಾಜ್ಯ ಶಿಷ್ಠಾಚಾರ) 


PERSONNEL AND ADMINISTRATIVE REFORMS SECRETARIAT 


NOTIFICATION 
No. DPAR 244 SAS 2011, Bangalore , Dated 30th May, 2011. 
Sri. K .M . Shivakumar, IAS (KN 78 ), Principal Secretary to Government, Urban Development Department is 
promoted to officiate in the Apex Scale of IAS carrying the pay scale of Rs. 80000 /- (fixed) w .e.f. 31 -05 -2011 ( afternoon ) and 
posted until further orders as Additional Chief Secretary to Government, Urban Development Department. 


Government hereby declare u /r 9 of IAS (Pay) Rules , 2007 that the post of Additional Chief Secretary to 
Government, Urban Development Department in the Apex Scale of IAS i.e . Rs. 80000 /- (fixed ), is equivalent in status and 
responsibilities to the Cadre post of Additional Chief Secretary to Government included in the Schedule Il to the said Rules. 


By Order and in the name of the Governor of Karnataka , 

N . SRINIVASA MURTHY , 
Under Secretary to Government, 

DP & AR (Services-1) 


P . R . 636 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 134 ಶಿಸನೇ 2010 ( ಭಾಗ - 1), ಬೆಂಗಳೂರು, ದಿನಾಂಕ: 26ನೇ ನವೆಂಬರ್, 2010. 


ನಿಗಮ ಮತ್ತು ಮಂಡಳಿಗಳ ಈ ಕೆಳಕಂಡ ಅಧ್ಯಕ್ಷರುಗಳಿಗೆ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೀಡಲಾಗಿದೆ. 

1. ಶ್ರೀ ಎಂ . ಬಸವರಾಜ ನಾಯಕ್, ಶಾಸಕರು, ಅಧ್ಯಕ್ಷರು, ಕರ್ನಾಟಕ ತಾಂಡಾ ಬಂಜಾರ ಅಭಿವೃದ್ಧಿ ನಿಗಮ ನಿಯಮಿತ, 
2. ಶ್ರೀ ಸಿದ್ದು ಸವದಿ, ಶಾಸಕರು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಿದ್ಯುತ್ ಮಗ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ, 
3. ಶ್ರೀ ಜಗದೀಶ್ ( ವಿರೂಪಾಕ್ಷಿ) ಚನ್ನಪ್ಪ ಮೆಟಗುಡ್, ಶಾಸಕರು, ಅಧ್ಯಕ್ಷರು, ಮೆ|| ಮೈಸೂರು ಖನಿಜ ನಿಯಮಿತ, 
4. ಶ್ರೀ ಕಳಕಪ್ಪ ಗುರುಶಾಂತಪ್ಪ ಬಂಡಿ, ಶಾಸಕರು, ಅಧ್ಯಕ್ಷರು, ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ, 
5. ಶ್ರೀ ಚಿಕ್ಕನಗೌಡ್ರ ಸಿದ್ಧನಗೌಡ ಈಶ್ವರಗೌಡ, ಶಾಸಕರು, ಅಧ್ಯಕ್ಷರು, ಕರ್ನಾಟಕ ರೂರಲ್ ಇನ್‌ಫ್ರಾಸ್ಪಕ್ಟರ್ ಡೆವಲಪ್‌ಮೆಂಟ್ ಲಿ., 

( ಕೆಆರ್‌ಐಡಿಎಲ್). 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ರಹಮತ್ ಉಲ್ಲಾ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ರಾಜ್ಯ ಶಿಷ್ಠಾಚಾರ) 


ಪಿ . ಆರ್ . 637 


ಭಾಗ - ೨ 


೩೨೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೩೦ , ೨೦೧೧ 

- ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 134 ಶಿಸನೇ 2010 ( ಭಾಗ -1), ಬೆಂಗಳೂರು, ದಿನಾಂಕ: 26ನೇ ನವೆಂಬರ್ , 2010. 


ನಿಗಮ ಮತ್ತು ಮಂಡಳಿಗಳ ಈ ಕೆಳಕಂಡ ಅಧ್ಯಕ್ಷರುಗಳಿಗೆ ರಾಜ್ಯ ಸಚಿವರ ದರ್ಜೆಯ ಸ್ಥಾನಮಾನವನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೀಡಲಾಗಿದೆ. 

1. ಶ್ರೀಮತಿ ಸುಲೋಚನಾ ಭಟ್, ಅಧ್ಯಕ್ಷರು, ಜವಾಹರ ಬಾಲಭವನ ಸೊಸೈಟಿ. 


2 . ಶ್ರೀ ಮಹೇಶ್ ತೆಂಗಿನಕಾಯಿ , ಅಧ್ಯಕ್ಷರು , ಕರ್ನಾಟಕ ಬಾಲವಿಕಾಸ ಅಕಾಡೆಮಿ . 


3. ಶ್ರೀ ಕೆ. ಎಂ . ಹನುಮಂತರಾಯಪ್ಪ, ಅಧ್ಯಕ್ಷರು, ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ. 
4. ಶ್ರೀ ವಿನೋದ ಪ್ರಭು, ಅಧ್ಯಕ್ಷರು, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ. 
5. ಶ್ರೀ ಗುರುಸಿದ್ಧನಗೌಡ, ಅಧ್ಯಕ್ಷರು, ಮೈಸೂರು ಎಲೆಕ್ಟಿಕಲ್ ಇಂಡಸ್ಟ್ರೀಸ್ ನಿಯಮಿತ. 
6. ಶ್ರೀ ಗಿರೀಶ್ ಪಟೇಲ್, ಉಪಾಧ್ಯಕ್ಷರು, ಕರ್ನಾಟಕ ಕ್ರೀಡಾ ಪ್ರಾಧಿಕಾರ , 
7. ಶ್ರೀ ಎಂ . ರುದ್ರೇಶ್, ಅಧ್ಯಕ್ಷರು, ಶ್ರೀ ಕಂಠೀರವ ಸ್ಟುಡಿಯೋ ನಿಯಮಿತ, 
8. ಶ್ರೀ ಎಂ.ಕೆ. ಪ್ರಾಣೇಶ್, ಅಧ್ಯಕ್ಷರು, ಅರಣ್ಯ ವಸತಿ ಮತ್ತು ವಿಹಾರಧಾಮಗಳ ಸಂಸ್ಥೆ . 
9. ಶ್ರೀ ರಘುನಾಥ್ ಮಲ್ಕಾಪುರೆ, ಅಧ್ಯಕ್ಷರು, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ , ಗುಲ್ಬರ್ಗಾ 
10 . ಡಾ|| ವೆಂಕಟೇಶ್ ಗದ್ದಿಮನಿ, ಅಧ್ಯಕ್ಷರು, ಕರ್ನಾಟಕ ತೊಗರಿ ಅಭಿವೃದ್ಧಿ ಮಂಡಳಿ. 
11. ಶ್ರೀಮತಿ ರೇಖಾ ಹುಲಿಯಪ್ಪಗೌಡ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಅಭಿವೃದ್ಧಿ ನಿಗಮ ನಿಯಮಿತ, 
12 . ಶ್ರೀ ಷಣ್ಮುಗಪ್ಪ ಗುರಿಕಾರ , ಅಧ್ಯಕ್ಷರು, ಎನ್. ಜಿ.ಎಫ್. ( ಹುಬ್ಬಳ್ಳಿ) ನಿಯಮಿತ, 
13. ಶ್ರೀ ಗಿರೀಶ್ ಮಟ್ಟಣ್ಣನವರ್, ಅಧ್ಯಕ್ಷರು, ಕಾಡಾ, ನೀರಾವರಿ ಯೋಜನಾ ವಲಯ , ಗುಲ್ಬರ್ಗಾ ಪ್ರಾಧಿಕಾರ, 
14 . ಶ್ರೀ ರಾಮಲಿಂಗಯ್ಯ , ಅಧ್ಯಕ್ಷರು, ಕಾಡಾ, ಕಾವೇರಿ ಜಲಾನಯನ ಯೋಜನೆಗಳು, ಮೈಸೂರು ಪ್ರಾಧಿಕಾರ, 
15. ಶ್ರೀ ಲಿಂಬಣ್ಣನವರ್ , ಅಧ್ಯಕ್ಷರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ. 
16. ಶ್ರೀ ರಾಮಲಿಂಗಪ್ಪ, ಅಧ್ಯಕ್ಷರು, ಕೇಂದ್ರ ಪರಿಹಾರ ಸಮಿತಿ, ಬೆಂಗಳೂರು. 
17. ಡಾ|| ಮಂಗಳಾ ಶ್ರೀಧರ್ , ಅಧ್ಯಕ್ಷರು, ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ . 
18. ಶ್ರೀ ಭೋಜರಾಜ ಕರೂದಿ, ಅಧ್ಯಕ್ಷರು, ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ, 
19 . ಶ್ರೀ ನಿತಿನ್ ಕುಮಾರ್ , ಅಧ್ಯಕ್ಷರು, ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ, 
20 . ಶ್ರೀ ರಾಜೇಂದ್ರವರ್ಮಾ, ಅಧ್ಯಕ್ಷರು, ಡಾ|| ಬಾಬು ಜಗಜೀವನರಾಂ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ, 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಕೆ. ರಹಮತ್ ಉಲ್ಲಾ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ರಾಜ್ಯ ಶಿಷ್ಠಾಚಾರ) 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 134 ಶಿಸನೇ 2010 ( ಭಾಗ - 2), ಬೆಂಗಳೂರು, ದಿನಾಂಕ: 29ನೇ ಜನವರಿ, 2011 . 
ದಿನಾಂಕ : 25 - 11 - 2010 ರ ಅಧಿಸೂಚನೆಯನ್ನು ಮಾರ್ಪಡಿಸಿ ಶ್ರೀ ಎಂ . ಸಿ. ಅಶ್ವಥ್ , ಮಾಜಿ ಶಾಸಕರು, ಚನ್ನಪಟ್ಟಣ, ಇವರನ್ನು 
ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತದ ಅಧ್ಯಕ್ಷರಾಗಿ ನೇಮಿಸಿದ್ದು, ಸದರಿ ಹುದ್ದೆಯ ಕಾರ್ಯಭಾರವನ್ನು 
ನಾಂಕದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಂಪುಟ ದರ್ಜೆ ಸಚಿವರ ಸ್ಥಾನಮಾನವನ್ನು ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ವಿ . ರಾಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 639 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ರಾಜ್ಯ ಶಿಷ್ಠಾಚಾರ) 


ಪಿ . ಆರ್ . 638 


೩೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೩೦ , ೨೦೧೧ 


ಭಾಗ - ೨ 


ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 134 ಶಿಸನೇ 2010 , ಬೆಂಗಳೂರು, ದಿನಾಂಕ: 12ನೇ ಜನವರಿ , 2011. 


ದಿನಾಂಕ : 07 - 01 - 2011ರ ಅಧಿಸೂಚನೆ ಸಂಖ್ಯೆ : ಮಮಇ/25 /ರಾಮಆ/2010ರಲ್ಲಿ ಶ್ರೀಮತಿ ಸಿ. ಮಂಜುಳ, ಸೀತಾರಾಮ ಕಲ್ಯಾಣ 
ಮಂಟಪದ ಮುಂಭಾಗ, 2ನೇ ಅಡ್ಡರಸ್ತೆ, ದುರ್ಗಿಗುಡಿ, ಶಿವಮೊಗ್ಗ, ಇವರನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ನೇಮಿಸಿದ್ದು , 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ರಾಜ್ಯ ಸಚಿವರ ಸ್ಥಾನಮಾನವನ್ನು ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ವಿ . ರಾಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 640 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ರಾಜ್ಯ ಶಿಷ್ಠಾಚಾರ) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 134 ಶಿಸನೇ 2010, ಬೆಂಗಳೂರು, ದಿನಾಂಕ: 31ನೇ ಮಾರ್ಚ್, 2011. 


ಶ್ರೀ ಕರಡಿ ಸಂಗಣ್ಣ ಅಮರಪ್ಪ , ಅಧ್ಯಕ್ಷರು , ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು, ಇವರಿಗೆ 
ರಾಜ್ಯ ಸಚಿವರ ದರ್ಜೆ ಸ್ಥಾನಮಾನವನ್ನು ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ವಿ. ರಾಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 641 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

- ( ರಾಜ್ಯ ಶಿಷ್ಟಾಚಾರ ) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 134 ಶಿಸನೇ 2010, ಬೆಂಗಳೂರು, ದಿನಾಂಕ: 17ನೇ ಮಾರ್ಚ್, 2011. 
ಶ್ರೀ ಕೆ. ಶೇಖರಪ್ಪ, ಅಧ್ಯಕ್ಷರು , ಭದ್ರಾ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ , ಶಿವಮೊಗ್ಗ ಇವರಿಗೆ ರಾಜ್ಯ ಸಚಿವರ ದರ್ಜೆ 
ಸ್ಥಾನಮಾನವನ್ನು ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ನೀಡಲಾಗಿದೆ. 


ಪಿ . ಆರ್ . 642 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ವಿ. ರಾಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ರಾಜ್ಯ ಶಿಷ್ಠಾಚಾರ) 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 458 ಸಅಸೇ 2010 , ಬೆಂಗಳೂರು, ದಿನಾಂಕ: 23ನೇ ಮೇ , 2011 . 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕಂಡ ಅಧೀನ ಕಾರ್ಯದರ್ಶಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ಕೆ . 20025 - 525 - 22650 - 600 - 26250 - 675 - 28275ರ ಉಪಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ 
ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕ್ರಮ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ 

ನಿರ್ವಹಿಸುತ್ತಿರುವ ಇಲಾಖೆ 


ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ/ ಇಲಾಖೆ 


ಸಂಖ್ಯೆ 


1 | ನಂಜುಂಡಪ್ಪ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ 


ಎಸ್. ಸಿ. ಸುಂದರ್ , ಅಧೀನ ಕಾರ್ಯದರ್ಶಿ , 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ (ಕಾನೂನುಕೋಶ) 


ಸರ್ಕಾರದ ಉಪಕಾರ್ಯದರ್ಶಿ ( ಆಡಳಿತ) ಕಾನೂನು, ನ್ಯಾಯ 
ಮತ್ತು ಮಾನವ ಹಕ್ಕುಗಳ ಇಲಾಖೆ - ಶ್ರೀ ಸಿ. ಎಂ . ಹೂಗಾರ್ ಇವರ 
ವಯೋನಿವೃತ್ತಿಯಿಂದ ತೆರವಾದ ಹುದ್ದೆ 
ಆಂತರಿಕ ಆರ್ಥಿಕ ಸಲಹೆಗಾರರು ಮತ್ತು ಪದನಿಮಿತ್ತ ಸರ್ಕಾರದ 
ಉಪಕಾರ್ಯದರ್ಶಿ , ಕೃಷಿ ಮತ್ತು ತೋಟಗಾರಿಕೆ, ಪಶುಸಂಗೋಪನೆ 
ಮತ್ತು ಮೀನುಗಾರಿಕೆ ಇಲಾಖೆ- ಶ್ರೀ ಎಂ . ಕೆ. ನರಸಿಂಹಲು ಇವರ 
ವಯೋನಿವೃತ್ತಿಯಿಂದ ತೆರವಾದ ಹುದ್ದೆ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೩೦, ೨೦೧೧ 


೩೨೫ 


ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಎಂ .ಎಸ್. ಮಹಾಂತೇಶಯ್ಯ , ಉಪಕಾರ್ಯದರ್ಶಿ ಇವರನ್ನು ಸರ್ಕಾರದ ಉಪಕಾರ್ಯದರ್ಶಿ , ಕನ್ನಡ, 
ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ - ಶ್ರೀ ಎಸ್ . ಕೆ. ತೆಗ್ಗಿನಮನಿ ಇವರ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆಗೆ ವರ್ಗಾಯಿಸಿ 
ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 643 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವೆಗಳು - 3) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 175 ಎಂಎಸ್ ಎಫ್ 2011, ಬೆಂಗಳೂರು, ದಿನಾಂಕ: 23ನೇ ಮೇ , 2011 . 
ಡಾ|| ಗೀತಾ ಅವದಾನಿ.ಕೆ., ಪ್ರಸ್ತುತ ನಿರ್ದೆಶಕರು ಹಾಗೂ ಡೀನ್, ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ , 
ಮೈಸೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು 
ಸಂಶೋಧನಾ ಸಂಸ್ಥೆಯ ನಿರ್ದೇಶಕರನ್ನಾಗಿ ನೇಮಿಸಿದೆ. 


ಪಿ . ಆರ್ . 644 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ವಿ. ಸಾಯಿಬಾಬಾ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ವೈದ್ಯಕೀಯ ಶಿಕ್ಷಣ ) 
ಅಧಿಸೂಚನೆ 
ಸಂಖ್ಯೆ: ಆಕುಕ 47 ಎಂಎಂಇ 2011 , ಬೆಂಗಳೂರು, ದಿನಾಂಕ: 23ನೇ ಮೇ , 2011, 


ಡಾ|| ಬಿ. ದೇವಾನಂದ, ಪ್ರಸ್ತುತ ನಿರ್ದೆಶಕರು, ವಿಜಯನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ , ಬಳ್ಳಾರಿ, ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಬಳ್ಳಾರಿಯ ವಿಜಯನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕರನ್ನಾಗಿ 
ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ವಿ. ಸಾಯಿಬಾಬಾ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ವೈದ್ಯಕೀಯ ಶಿಕ್ಷಣ ) 


ಪಿ . ಆರ್ . 645 


ಅಧಿಸೂಚನೆ 


ಸಂಖ್ಯೆ : ಆಕುಕ 174 ಎಂಎಸ್ ಎಫ್ 2011, ಬೆಂಗಳೂರು, ದಿನಾಂಕ : 23ನೇ ಮೇ , 2011 . 
ಡಾ|| ಬಿ . ಓ. ಹನುಮಂತಪ್ಪ , ಪ್ರಸ್ತುತ ನಿರ್ದೆಶಕರು, ಬೀದರ್‌ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಬೀದರ್, ಇವರನ್ನು ಈ ಕೂಡಲೇ 
ಜಾರಿಗೆ ಬರುವಂತೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಬೀದರ್‌ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕರನ್ನಾಗಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ವಿ. ಸಾಯಿಬಾಬಾ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

(ವೈದ್ಯಕೀಯ ಶಿಕ್ಷಣ) 


ಪಿ . ಆರ್ . 646 


HIGH COURT OF KARNATAKA 


NOTIFICATION 


No. GOB(1) 3/ 2011, Bengaluru , Dated 24th May, 2011. 
The following transfer and postings of Officers of Judicial Department in the cadre of Civil Judge are ordered in the 
interest of public service , to take effect immediately : 


29 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೩೦ , ೨೦೧೧ 


2000 - 9 


Sl. No . 


Charge to which posted 


01 


Name and Designation of the Officer 

2 
Sri. Prasad, K . B . 
Civil Judge and JMFC., Hungund 
Sri. Sharanappa, 
Civil Judge and JMFC ., Bilagi 


Civil Judge and JMFC ., Bilagi. 
(Vice Sri. Sharanappa- transferred ) 
Civil Judge and JMFC ., Hungund . 
(Vice Sri. Prasad K . B .-transferred ) 


BY ORDER OF THE HIGH COURT, 

P . KRISHNA BHAT 
P . R . 647 

REGISTRAR GENERAL 
NOTIFICATION 

No . GOB(1) 3/2011, Bengaluru , Dated 18th May, 2011. 
The Presiding Officers of the Courts mentioned at Column No. 1 below , are concurrently appointed as the Presiding 
Officers of the Courts mentioned at Column No. 2 , with effect from 23-05 - 2011 and until further orders : 

Name of the Courts to which concurrent appointment 
Designation of the Presiding Officer 

is made 
(1 ) 

( 2 ) 
1 . Prl. Il Civil Judge, 

Addl. Il Civil Judge , 
Bengaluru Rural District, Bengaluru 

Bengaluru Rural District, Bengaluru 
2 . Civil Judge and JMFC ., Anekal 

Addl. Civil Judge and JMFC ., Anekal 
3 . Civil Judge and JMFC ., Hoskote 

Addl. Civil Judge and JMFC ., Hoskote 
4 . Civil Judge and JMFC ., Devanahalli 

Addl. Civil Judge and JMFC ., Devanahalli 
5 . Prl . Civil Judge and JMFC ., Doddaballapur Addl. Civil Judge and JMFC ., Doddaballapur 


BY ORDER OF THE HIGH COURT, 

R . B . BUDIHAL , 
REGISTRAR GENERAL 


P . R . 648 


NOTIFICATION 

No . GOB (1) 3/2011, Bengaluru , Dated 23rd May , 2011. 
The Presiding Officers of the Courts mentioned at Column No. 1 below , are concurrently appointed as the Presiding 
Officers of the Courts mentioned at Column No. 2 , with effect from 23 - 05 - 2011 and until further orders : 

Name of the Courts to which concurrent appointment 
Designation of the Presiding Officer 

is made 
( 1 ) 

( 2 ) 
1 Addl. Senior Civil Judge , Mandya 

JMFC Court , Mandya 
2 . Prl. Civil Judge , Mandya 

Addl. Civil Judge and JMFC ., Mandya 
3. Civil Judge and JMFC., Maddur 

Addl. Civil Judge and JMFC ., Maddur 
4 . Civil Judge and JMFC ., Malavalli 

Addl. Civil Judge and JMFC ., Malavalli 
5 . Senior Civil Judge and JMFC ., Nagamangala Civil Judge and JMFC ., Nagamangala 
6 . Senior Civil Judge and JMFC ., Pandavapura Civil Judge and JMFC., Pandavapura 


BY ORDER OF THE HIGH COURT, 

P . KRISHNA BHAT 
REGISTRAR GENERAL 


P . R . 649 


NOTIFICATION 

No. GOB (I) 3/2011, Bengaluru , Dated 23rd May, 2011. 
The Presiding Officers of the Courts mentioned at Column No. 1 below , are concurrently appointed as the Presiding 
Officers of the Courts mentioned at Column No. 2 , with effect from 23 -05 - 2011 and until further orders : 


Designation of the Presiding Officer 


(1 ) 
1 . Prl . Civil Judge ,Mangalore 


Name of the Courts to which concurrent appointment 

is made 

( 2 ) 
II Addl . Civil Judge , Mangalore 
Civil Judge and JMFC ., Moodbidri 
III Addl. Civil Judge & JMFC ., Mangalore 


2 . I Addl. Civil Judge .,Mangalore 


287 - 9 


FRIDF &37 JOJE , TODOJO, Esedo 20 , 3000 


292 


3 . JMFC II Court,Mangalore 
4 . JMFC V Court , Mangalore 
5 . Prl. Civil Judge , Puttur 


JMFC III Court,Mangalore 
JMFC IV Court, Mangalore 
Addl. Civil Judge and JMFC ., Puttur 


BY ORDER OF THE HIGH COURT, 

P . KRISHNA BHAT 
REGISTRAR GENERAL 


P . R . 650 


NOTIFICATION 


No. GOB (1) 3 /2011, Bengaluru , Dated 23rd May, 2011 . 


The Presiding Officers of the Courts mentioned at Column No . 1 below , are concurrently appointed as the Presiding 
Officers of the Courts mentioned at Column No. 2 , with effect from 23 -05 - 2011 and until further orders : 

Name of the Courts to which concurrent appointment 
Designation of the Presiding Officer 

is made 
( 1) 

( 2 ) 
1. Prl. Civil Judge and JMFC ., Udupi 

III Addl. Civil Judge and JMFC ., Udupi 
2. Prl. Civil Judge and JMFC .,Kundapura Addl. Civil Judge and JMFC ., Kundapura 

II Addl. Civil Judge , Kundapura 


BY ORDER OF THE HIGH COURT , 

P . KRISHNA BHAT 
REGISTRAR GENERAL 


P . R . 651 


NOTIFICATION 


No. GOB (1) 3/2011, Bengaluru , Dated 23rd May, 2011. 
The Presiding Officers of the Courts mentioned at Column No. 1 below , are concurrently appointed as the Presiding 
Officers of the Courts mentioned at Column No . 2 , with effect from 23-05 - 2011 and until further orders: 

Name of the Courts to which concurrent 
Designation of the Presiding Officer 

appointment is made 
( 1 ) 

( 2 ) 
1 . Prl. Civil Judge and JMFC II Court, Hassan 

|| Addl. Civil Judge and JMFC II Court, Hassan 
III Addl. Civil Judge and JMFC ., Hassan 

Civil Judge and JMFC ., Belur 
2 . I Addl. Civil Judge and JMFC II Court , Hassan Civil Judge and JMFC ., Alur 

Civil Judge and JMFC ., Sakaleshapura 
3. Civil Judge and JMFC ., Holenarasipura 

Civil Judge and JMFC ., Arakalagudu 
4 . Civil Judge and JMFC., Channarayapatna 

Addl. Civil Judge and JMFC ., Channarayapatna 


BY ORDER OF THE HIGH COURT , 

P . KRISHNA BHAT 
P . R . 652 

REGISTRAR GENERAL 
NOTIFICATION 

No. GOB (1) 3/2011, Bengaluru , Dated 23rd May, 2011. 
The Presiding Officers of the Courts mentioned at Column No. 1 below , are concurrently appointed as the Presiding 
Officers of the Courts mentioned at Column No . 2 , with effect from 23 -05 - 2011 and until further orders : 

Name of the Courts to which concurrent 
Designation of the Presiding Officer 

appointment is made 

( 2 ) 
1 . Prl. Civil Judge and JMFC - Il Court, Madikeri Addl. Civil Judge and JMFC - ll Court, Madikeri 
2 . Civil Judge and JMFC ., Somwarpet 

Addl. Civil Judge and JMFC ., Somwarpet 
3 . Prl. Civil Judge and JMFC ., Virajpet 

Civil Judge and JMFC ., Ponnampet 


( 1) 


BY ORDER OF THE HIGH COURT, 

P . KRISHNA BHAT 
REGISTRAR GENERAL 


P . R . 653 


೩೨೮ 


XJ80 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೩೦, ೨೦೧೧ 

NOTIFICATION 
No . GOB (1) 3/ 2011 , Bengaluru , Dated 24th May, 2011. 


The Presiding Officers of the Courts mentioned at Column No . 1 below , are concurrently appointed as the Presiding 
Officers of the Courts mentioned at Column No. 2 , with effect from 23 -05 - 2011 and until further orders : 


Designation of the Presiding Officer 


( 1) 


Name of the Courts to which concurrent 
appointment is made 

( 2 ) 
II Addl. Civil Judge and JMFC II Court, Bidar 
Civil Judge and JMFC ., Bhalki 


1. Prl. Civil Judge and JMFC II Court, Bidar 
2 . Addl. Civil Judge and JMFC II Court, Bidar 


BY ORDER OF THE HIGH COURT , 

P . KRISHNA BHAT 
REGISTRAR GENERAL 


P . R . 654 


NOTIFICATION 

No. GOB (1) 4 / 2011, Bengaluru , Dated 23rd May, 2011 . 
The Presiding Officers of the Courts mentioned at Column No. 1 below , are concurrently appointed as the Presiding 
Officers of the Courts mentioned at Column No. 2, with effect from the forenoon of 23-05 - 2011 and until further orders : 


Designation of the Presiding Officer 


Name of the Courts to which concurrent 

appointment is made 


(2 ) 


(1 ) 
1. Presiding Officer, Fast Track Court-I, Bellary 
2 . I Addl. Senior Civil Judge , Bellary 
3 . Civil Judge and JMFC ., Hadagali 


1. Presidingenior Civil Judge, Bella 


Presiding Officer, Fast Track Court- II , Bellary 
II Addl. Senior Civil Judge , Bellary 
Civil Judge and JMFC ., Hagaribommanahalli 


BY ORDER OF THE HIGH COURT, 

P . KRISHNA BHAT 
REGISTRAR GENERAL 


P . R . 655 


NOTIFICATION 
No . GOB (1) 4 ( 3)/2011, Bengaluru , Dated 25th May, 2011. 


The Presiding Officer of the court of Addl. Civil Judge and JMFC - I Court, Gadag is concurrently appointed as the 
Presiding Officer of the court of Civil Judge and JMFC ., Mundaragi (vacant court ), with effect from 23 -05 -2011 and until further 
orders . 


BY ORDER OF THE HIGH COURT, 


P . KRISHNA BHAT 
REGISTRAR GENERAL 


P . R . 656 


NOTIFICATION 

No. GOB (1) 3/2011 , Bengaluru , Dated 27th May, 2011. 
The Presiding Officers of the Courts mentioned at Column No. 1 below , are concurrently appointed as the Presiding 
Officers of the Courts mentioned at Column No. 2, with effect from 23-05 - 2011 and until further orders : 


Designation of the Presiding Officer 


(1 ) 
1. Prl. I Civil Judge , Mysore 
2 . JMFC II Court , Mysore 
3. JMFC III Court , Mysore 
4 . Il Civil Judge and JMFC ., Mysore 
5 . Senior Civil Judge and JMFC ., Nanjangud 


Name of the Courts to which concurrent appointment 

is made 

(2 ) 
|| Addl. I Civil Judge , Mysore 
III Addl. I Civil Judge, Mysore 
IV Addl. Civil Judge and JMFC ., Mysore 
V Addl. Civil Judge and JMFC., Mysore 
Civil Judge and JMFC ., Nanjangud , (On Criminal and 
Administration side) 


287 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೩೦, ೨೦೧೧ 


298 


6 . I Addl. Senior Civil Judge , Mysore 
7 . Senior Civil Judge and JMFC .,Nanjangud 


8 .11 Addl. Senior Civil Judge, Mysore 
9 . Senior Civil Judge and JMFC ., T. Narasipura 


Civil Judge and JMFC ., Nanjangud (On Civil side) 
Addl. Civil Judge and JMFC ., Nanjangud , (On Criminal 
side ) 
Addl. Civil Judge and JMFC ., Nanjangud, (On Civil side ) 
Civil Judge and JMFC ., T . Narasipura 
(On Criminal and Administration side) 
Civil Judge and JMFC ., T . Narasipura ( On Civil side ) 
Civil Judge and JMFC ., Hunsur 
Civil Judge and JMFC ., Heggadadevanakote 


10 . IV Addl. Senior Civil Judge and JMFC ., Mysore 
11. Civil Judge and JMFC., Krishnarajanagar 
12. I Addl. I Civil Judge and JMFC., Mysore 


BY ORDER OF THE HIGH COURT, 

P . KRISHNA BHAT 
REGISTRAR GENERAL 


P . R . 657 


NOTIFICATION 
No . GOB (I) 3/2011 , Bengaluru , Dated 26th May, 2011. 


The Presiding Officers of the Courts mentioned at Column No. 1 below , are concurrently appointed as the Presiding 
Officers of the Courts mentioned at Column No. 2 , with effect from 23 -05 -2011 and until further orders: 


Designation of the Presiding Officer 


Name of the Courts to which concurrent 

appointment is made 


( 2 ) 


1. Civil Judge and JMFC ., Chamarajanagar 
2 . Civil Judge and JMFC., Kollegal 


Civil Judge and JMFC ., Gundlupet 
Addl. Civil Judge and JMFC ., Kollegal 


BY ORDER OF THE HIGH COURT, 

P . KRISHNA BHAT 
REGISTRAR GENERAL 


P . R . 658 


NOTIFICATION 
No. GOB (1) 3 /2011, Bengaluru , Dated 26th May, 2011 . 


The Presiding Officers of the Courts mentioned at Column No. 1 below , are concurrently appointed as the Presiding 
Officers of the Courts mentioned at Column No. 2 , with effect from 23 -05 - 2011 and until further orders : 


Designation of the Presiding Officer 


( 1) 


1. Prl. Civil Judge and JMFC - || Court, Raichur 
2 . Civil Judge and JMFC ., Lingasugur 
3 . Civil Judge and JMFC ., Sindhanur 
4 . Civil Judge and JMFC., Sindhanur 


Name of the Courts to which concurrent 
appointment is made 

( 2 ) 
Addl. Civil Judge and JMFC - ||| Court, Raichur 
Civil Judge and JMFC ., Devadurga 
Civil Judge and JMFC ., Manvi 
Addl. Civil Judge and JMFC ., Sindhanur 


BY ORDER OF THE HIGH COURT, 

P . KRISHNA BHAT 
P . R . 659 

REGISTRAR GENERAL 
NOTIFICATION 

No . GOB (1) 4 (1)/2011, Bengaluru , Dated 26th May, 2011. 
The Presiding Officer of the court of Addl. District and Sessions Judge , Gulbarga, is concurrently appointed as the 
Presiding Officer of the court of III Addl. District and Sessions Judge , Gulbarga and also the Presiding Officer, Fast Track 
Court -l, Gulbarga (Vacant Courts) with immediate effect and until further orders. 

BY ORDER OF THE HIGH COURT, 

P . KRISHNA BHAT 
P . R . 660 

REGISTRAR GENERAL 


aao 


FIDES37 ODZIE , TOUJO, Bud 20 , 9000 


2JB7 - 9 


NOTIFICATION 
No . GOB(1) 4 ( 1) FTC /2011, Bengaluru , Dated 26th May , 2011. 


The Presiding Officer of the Fast Track Court- II , Koppal, is concurrently appointed as the Presiding Officer of the Fast 
Track Court-l, Koppal ( vacant court ), with immediate effect and until further orders. 


BY ORDER OF THE HIGH COURT, 

P . KRISHNA BHAT 
REGISTRAR GENERAL 


P . R . 661 


NOTIFICATION 
No. GOB(1) 2 / 2011, Bengaluru , Dated 24th May, 2011. 

PART - A 
The following transfer and postings of Officers of Judicial Department in the cadre of Senior Civil Judge are ordered 
in the interest of public service to take effect immediately : 
Sl. No. Name and Designation of the Officer 

Charge to which posted 
2 

3 
Sri K .R . Nagaraja , Senior Civil Judge and JMFC ., Senior Civil Judge , Belur, 
01 
Holenarasipura 

(Vice Sri D . Kambegowda - transferred ) 
Sri Krishnaji Baburao Patil, 

III Addl.Senior Civil Judge , Mysore 
Addl. Judge , Court of Small Causes, Mysore (Vice Sri Srikanth S. V .- transferred ) 
Sri D . Kambegowda , 

Senior Civil Judge and JMFC , Holenarasipura 
Senior Civil Judge , Belur 

(vice Sri K . R . Nagaraja -transferred ) 
Sri Srikanth S . V . 

Addl. Senior Civil Judge and JMFC ., Hunsur, 
III Addl. Senior Civil Judge , Mysore 

(Vacant Court) 
Sri Vithal Vishnupant Joshi, 

|| Addl. Senior Civil Judge, Bagalkot. 
Senior Civil Judge and JMFC ., Hungund 

( Vice Smt. Shrikaveri B . Kalmath -transferred ) 
Smt. Shrikaveri B . Kalmath , 

Senior Civil Judge and JMFC ., Hungund 
II Addl. Senior Civil Judge, Bagalkot 

(Vice Sri V .V . Joshi- transferred) 

PART -B 
The Presiding Officer of the court of Prl. Senior Civil Judge and CJM ., Bagalkot, is concurrently appointed as the 
Presiding Officer of the court of Senior Civil Judge, Bilagi (vacant court ), with a direction to itinerate the said court for two days 
in a week , with immediate effect and until further orders . 

BY ORDER OF THE HIGH COURT, 

P . KRISHNA BHAT 
P . R . 662 

REGISTRAR GENERAL 


04 


05 


NOTIFICATION 


No . GOB (1) 4 (1)/ 2011, Bengaluru , Dated 24th May, 2011. 


Sri B . A . Patil, District Judge , OOD , Registrar (Admn .,) High Court of Karnataka , Bangalore (under orders of transfer 
as District and Sessions Judge , Chickmagalur) is transferred and posted as District Judge , OOD , Leave Reserve , High Court of 
Karnataka , Bangalore (Vacant Post) with immediate effect, till completion of his pending work . 


BY ORDER OF HON BLE THE CHIEF JUSTICE , 

P . KRISHNA BHAT 
REGISTRAR GENERAL 


P . R . 663 


NOTIFICATION 
No. GOB (1) 4 /2011 , Bengaluru , Dated 19th May, 2011. 


The Presiding Officers of the Courts mentioned at Column No . 1 below , are concurrently appointed as the Presiding 
Officers of the Courts mentioned at Column No. 2 , with effect from the forenoon of 23-05 - 2011 and until further orders : 

Name of the Courts to which concurrent 
Designation of the Presiding Officer 

appointment is made 
( 1 ) 
1. VIII Addl. City Civil And Sessions Judge , VII Addl. City Civil and Sessions Judge, Bangalore City 
Bangalore City 


(2 ) 


287 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೩೦ , ೨೦೧೧ 


220 


2. XIV Addl. City Civil and Sessions Judge, XXIX Addl. City Civil and Sessions Judge, Bangalore 
Bangalore City 

City 

BY ORDER OF THE HIGH COURT, 

R . B . BUDIHAL , 
P . R . 664 

REGISTRAR GENERAL 
NOTIFICATION 
No. GOB (1) 4 /2011, Bengaluru , Dated 20Th May , 2011. 

(PART- A ) 
The Presiding Officer of the Fast Track Court-l, Tumkur, is concurrently appointed as the Presiding Officer of the Fast 
Track Court- 111, Tumkur , with effect from 23-05 -2011 and until furthers . 

(PART- B ) 
The Presiding Officer of the court of Civil Judge and JMFC ., Tiptur, is concurrently appointed as the Presiding Officer 
of the court of Addl. Civil Judge and JMFC ., Tiptur, with effect from 23-05 - 2011 and until furthers. 


BY ORDER OF THE HIGH COURT, 

R . B . BUDIHAL, 
REGISTRAR (GENERAL ) 


P . R . 665 


NOTIFICATION 


No . GOB(1) 3/2011, Bengaluru , Dated 19th May, 2011. 
The Presiding Officers of the Courts mentioned at Column No. 1 below , are concurrently appointed as the Presiding 
Officers of the Courts mentioned at Column No. 2 , with effect from the 23- 05 - 2011 and until further orders : 

Name of the Courts to which concurrent 
Designation of the Presiding Officer 

appointment is made 


( 1 ) 


( 2 ) 


1. Prl. Civil Judge and JMFC ., Dharwad 
2 . II Addl. Civil Judge and JMFC II Court, Dharwad 
3. Addl. Civil Judge, Hubli 
4 . II Addl. Civil Judge and JMFC III Court, Hubli 
5 . Prl . Civil Judge , Hubli 
6 . II Addl. Civil Judge and JMFC II Court, Dharwad 


Addl. Civil Judge and JMFC ., Dharwad 
III Addl. Civil Judge and JMFC ., Dharwad 
III Addl. Civil Judge , Hubli 
JMFC I Court, Hubli 
JMFC II Court, Hubli 
Civil Judge and JMFC ., Navalgund 


BY ORDER OF THE HIGH COURT, 

R . B . BUDIHAL , 
P . R . 666 

REGISTRAR GENERAL 
NOTIFICATION 

No. GOB(1) 4 /2011, Bengaluru , Dated 19th May, 2011. 
The Presiding Officer of the Fast Track Court- II, Mandya , is concurrently appointed as the Presiding Officer of the 
Fast Track Court-l, Mandya , with effect from 23 -05 - 2011 and until further orders . 


BY ORDER OF THE HIGH COURT , 

R . B . BUDIHAL , 
P . R . 667 

REGISTRAR GENERAL 
NOTIFICATION 
No . GOB (1) 4 ( 2) & (3 )/2011, Bengaluru , Dated 20th May, 2011. 

(PART- A ) 
The Presiding Officers of the Courts mentioned at Column No. 1 below , are concurrently appointed as the Presiding 
Officers of the Courts mentioned at Column No . 2 , with effect from 23 -05 - 2011 and until further orders : 

Name of the Courts to which concurrent 
Designation of the Presiding Officer 

appointment is made 
( 1 ) 
1 . Il Addl. Senior Civil Judge , Gulbarga 

Senior Civil Judge , Aland , With a direction to 
itinerate the said court for 2 days in a week i. e ., on 

every working Friday and Saturday . 
2 . Prl. Civil Judge and JMFC II Court , 

| Addl. Civil Judge and JMFC II Court , Gulbarga 
Gulbarga 


(2 ) 


೩. ೩ . ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೩೦ , ೨೦೧೧ 


JO7 - 9 


(PART - B ) 
In modification of this office Notification of even number dated 10 - 03 -2011, the Presiding Officer of the Court of 
Senior Civil Judge , Sedam , is concurrently appointed as the Presiding Officer of the court of Senior Civil Judge and JMFC ., 
Chincholi , with a direction to itinerate the said court for three days in a week , with immediate effect and until further orders . 


BY ORDER OF THE HIGH COURT , 

R . B . BUDIHAL , 
REGISTRAR GENERAL 


P . R . 668 


NOTIFICATION 


No . GOB (1) 1/2011, Bengaluru , Dated 23rd May, 2011. 
The Presiding Officer of the court of IV Addl. District and Sessions Judge , Dharwad , is concurrently appointed as the 
Presiding Officer of the Courts of II and III Addl. District and Sessions Judge , Dharwad (Vacant Courts ) with effect from the 
forenoon of 23 -05 - 2011 and until further orders . 

BY ORDER OF THE HIGH COURT, 

P . KRISHNA BHAT, 
P . R . 669 

REGISTRAR GENERAL 


NOTIFICATION 
No. GOB (1) 4 (1)/2011 , Bengaluru , Dated 23RD May, 2011 . 


The Presiding Officer of the court of Addl. District and Sessions Judge, Chickmagalur , is concurrently appointed as 
the Presiding Officer of the Court of District and Sessions Judge , Chickmagalur, with effect from the forenoon of 23 - 05 -2011 till 
Sri B . A . Patil assumes charge of his post or until further orders . 

BY ORDER OF THE HIGH COURT , 

P . KRISHNA BHAT, 
P . R . 670 

REGISTRAR GENERAL 


NOTIFICATION 


( 2 ) 


No. GOB(1) 3/2011, Bengaluru , Dated 23rd May, 2011. 
The Presiding Officers of the Courts mentioned at Column No . 1 below , are concurrently appointed as the Presiding 
Officers of the Courts mentioned at Column No. 2 , with effect from 23 - 05 - 2011 and until further orders : 

Name of the Courts to which concurrent 
Designation of the Presiding Officer 

appointment is made 
(1) 
1 . Prl. Civil Judge and JMFC II Court, Tumkur | Addl. Civil Judge and JMFC II Court, Tumkur 
2 . Il Addl. Civil Judge and JMFC Il Court , Tumkur III Addl. Civil Judge and JMFC IV Court, Tumkur 
3 . Civil Judge and JMFC , Kunigal 

Addl. Civil Judge and JMFC , Kunigal 
4 . Prl. Civil Judge, Madhugiri 

Civil Judge and JMFC , Koratagere 

Addl. Civil Judge and JMFC , Madhugiri 
5 . Civil Judge and JMFC , Tiptur 

Civil Judge and JMFC ., Turuvekere 


BY ORDER OF THE HIGH COURT , 

P . KRISHNA BHAT , 
REGISTRAR GENERAL 


P . R . 671 


NOTIFICATION 
No . GOB(I) 21(29 )/2011, Bengaluru , Dated 23rd May, 2011. 


The Presiding Officer of the court of the JMFC - II , Mangalore , D .K ., has been concurrently appointed as the Presiding 
Officer of the court of the JMFC -V , Mangalore , from 11 -05 - 2011 to 22-09-2011 (bdi) or till the officer resumes for 
her duties . 


BY ORDER OF THE HIGH COURT, 

REGISTRAR ( JUDICIAL ) 


P . R . 672 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೩೦, ೨೦೧೧ 

೩೩೩ 
NOTIFICATION 
No. GOB(1) 20 ( 1)/2011, Bengaluru , Dated 05th May, 2011 . 
The Presiding Officer of the Fast Track Court, Hunsur, has been continued in concurrent charge of the Presiding 
Officer of the court of the Senior Civil Judge and JMFC ., Hunsur, from 01- 05 -2011 to 03 -07 - 2011 (bdi), during the leave period 
of Sri. Meti Pompanagouda , Senior Civil Judge and JMFC ., Hunsur. 


BY ORDER OF THE HIGH COURT, 
P . R . 673 

REGISTRAR ( JUDICIAL) 1/C 
NOTIFICATION 
No . GOB(I) 20(19)/ 2011 , Bengaluru, Dated 05th May, 2011 . 
In modification of earlier Notification No. GOB (1) 20 ( 19 )/ 2011 , dated 23-04 - 2011 , the Addl. Judge , Court of Small 
Causes , Mysore , from after the office hours on 21-04- 2011 till 30 - 04 - 2011 and the Prl. Senior Civil Judge and CJM ., Mysore , 
from 01-05 - 2011 till 08 -05 -2011 and the III Addl. Senior Civil Judge and CJM ., Mysore, from 09-05 - 2011 till the commencement 
of office hours on 11 - 05 - 2011 have been concurrently appointment as Judge Court of Small Causes and Addl. Senior Civil 
Judge , Mysore , during the leave period of Sri Sadashiva S . Sultanpuri , Judge , Court of Small Causes and Addl. Senior Civil 
Judge , Mysore from 23 - 04 - 2011 to 10 - 05-2011 (bdi). 

BY ORDER OF THE HIGH COURT, 
P . R. 674 

REGISTRAR ( JUDICIAL) 


CORRIGENDUM 


No . GOB(1) 4 (1)/2011, Bengaluru , Dated 05th May, 2011 
After the words mentioned at Column No . 4 in this office Notification of even number dated 26 -04 - 2011, in respect of 
the officers mentioned at Sl. No . 6 , and 16 , i.e ., " Proposed for appointment in the Registry of the High Court of Karnataka , 
Bangalore” add the words .,“ and District Judge, OOD , Leave Reserve , High Court of Karnataka , Bangalore (Vacant Post), till the 
clear vacancies arise in the Registry ” to take effect immediately. 

BY ORDER OF HON BLE THE CHIEF JUSTICE, 

SMT. K . S . MUDAGAL , 
P . R . 675 

REGISTRAR GENERAL, 1/C 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಕುಕ 17 ಐಎಂಎಂ 97 , ಬೆಂಗಳೂರು, ದಿನಾಂಕ: 18ನೇ ಫೆಬ್ರವರಿ , 1997 . 


ಸರ್ಕಾರದ ಆದೇಶ ಸಂಖ್ಯೆ ಆಕುಕ 174 ಪಿಟಿಎ 96 ದಿನಾಂಕ: 17 -12 - 1996ರನ್ವಯ ಸರ್ಕಾರಿ ಸೇವೆಯಲ್ಲಿ ವಿಲೀನಗೊಂಡು 2 
ತಿಂಗಳ ತರಬೇತಿಯಲ್ಲಿದ್ದ ಕೆಳಕಂಡ ಔಷಧ ಪರಿವೀಕ್ಷಕರನ್ನು (ಗ್ರೂಪ್‌- ಬಿ ) ಔಷಧ ಮತ್ತು ಕಾಂತಿವರ್ಧಕ ನಿಯಮಗಳ 21ನೇ ಸೆಕ್ಷನ್ ಅಡಿಯಲ್ಲಿ 
ಶಾಸನ ಬದ್ಧ ಕರ್ತವ್ಯ ನಿರ್ವಹಿಸಲು ಅನುಕೂಲವಾಗುವಂತೆ ತೆರವಾಗಿರುವ ಕೆಳಕಂಡ ಔಷಧ ಪರಿವೀಕ್ಷಕರ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿದೆ. 


ಕ್ರಮ ಸಂಖ್ಯೆ 


ಹೆಸರು 
ಶ್ರೀ ಸಿ . ಎಂ . ಶಿವಕುಮಾರ್ 


ಶ್ರೀ ಸುನೀಲ್ ಎ ಪಾಟೀಲ್ 
ಶ್ರೀ ಶಂಕರ್‌ ಜ್ಯೋತಿ 
ಶ್ರೀ ಕೆ. ನಾಗರಾಜ 
ಶ್ರೀ ಎನ್. ಕೃಷ್ಣರೆಡ್ಡಿ 
ಶ್ರೀ ಟಿ . ಪಿ . ಸುಜತ್ 


| ಔಷಧ ಪರಿವೀಕ್ಷಕರಾಗಿ ನೇಮಿಸಲಾದ ಸ್ಥಳ | 

ಮೈಸೂರು ವೃತ್ತ- 1 

ಶಿವಮೊಗ್ಗ 
ಚಿಕ್ಕಮಗಳೂರು 
ಬೀದರ್ 

ಬಳ್ಳಾರಿ 
ಮೈಸೂರು ವೃತ್ತ -2 . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಜೆ . ಕೌಜಲಗಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಪಿ . ಆರ್ . 767 


೩.೩೪ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೩೦ , ೨೦೧೧ 

ತಿದ್ದುಪಡಿ 


ಸಂಖ್ಯೆ: ಆಕುಕ 17 ಐಎಂಎಂ 97 , ಬೆಂಗಳೂರು, ದಿನಾಂಕ: 06ನೇ ಜೂನ್, 1997 


ಅಧಿಸೂಚನೆಯ ಸಮಸಂಖ್ಯೆ ದಿನಾಂಕ: 18 - 02 -1997ರಲ್ಲಿ ಸ್ಥಳನಿಯುಕ್ತಿಗೊಳಿಸಿರುವ ಕೆಳಕಂಡ ಗ್ರೂಪ್- ಬಿ ಪತ್ರಾಂಕಿತ 
ಅಧಿಕಾರಿಗಳನ್ನು ಔಷಧ ಮತ್ತು ಕಾಂತಿವರ್ಧಕ ಕಾಯಿದೆ 1940 ಮತ್ತು ನಿಯಮಗಳು 1945 ಇ ಸೆಕ್ಷನ್ 21ರಡಿಯಲ್ಲಿ ದಿನಾಂಕ : 18 - 02 - 1997ರ 
ಪೂರ್ವಾಹ್ನದಿಂದ ಜಾರಿಗೆ ಬರುವಂತೆ ನೇಮಕಾತಿ ಮಾಡಿ ಸ್ಥಳನಿಯುಕ್ತಿಗೊಳಿಸಲಾಗಿದೆಯೆಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
( ಕ್ರಮ ಸಂಖ್ಯೆ 

ಹೆಸರು 

ಔಷಧ ಪರಿವೀಕ್ಷಕರಾಗಿ ನೇಮಿಸಿದ ಸ್ಥಳ | 
ಶ್ರೀ ಸಿ . ಎಂ . ಶಿವಕುಮಾರ್‌ 

ಮೈಸೂರು ವೃತ್ತ- 1 
ಶ್ರೀ ಸುನೀಲ್ ಎ ಪಾಟೀಲ್ 

| 

ಶಿವಮೊಗ್ಗ 
ಶ್ರೀ ಶಂಕರ್ ಜ್ಯೋತಿ 

ಚಿಕ್ಕಮಗಳೂರು 
ಶ್ರೀ ಕೆ. ನಾಗರಾಜ 

| 

ಬೀದರ್ 
ಶ್ರೀ ಎನ್. ಕೃಷ್ಣರೆಡ್ಡಿ 

ಬಳ್ಳಾರಿ 
ಶ್ರೀ ಟಿ . ಪಿ . ಸುಜತ್ 

ಮೈಸೂರು ವೃತ್ತ- 2 . 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜೆ, ಶ್ರೀನಿವಾಸನ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. 768 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ . 


ನಗರಾಭಿವೃದ್ಧಿ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ನಅಇ 67 ಬಿಎಂಎಸ್ 2011 , ಬೆಂಗಳೂರು, ದಿನಾಂಕ: 25ನೇ ಮೇ , 2011 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಇವರ ಆದೇಶ ಸಂಖ್ಯೆ : ಆಡಳಿತ/883/2010 -11, ದಿನಾಂಕ : 11 - 05 - 2011ರಲ್ಲಿ 
ಆರ್ಥಿಕ ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಸಹಾಯಕ ನಿರ್ದೇಶಕರಾದ ಶ್ರೀಮತಿ. ಸುಮಾದೇವಿ. ಆರ್‌. ಮಿರಜಕರ , ಇವರನ್ನು 
ಪೌರಾಡಳಿತ ನಿರ್ದೇಶನಾಲಯ, ಬೆಂಗಳೂರು ಇಲ್ಲಿನ ಸಹಾಯಕ ನಿರ್ದೇಶಕರ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 
ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಅದರಂತೆ ಶ್ರೀಮತಿ. ಸುಮಾದೇವಿ. ಆರ್‌. ಮಿರಜಕರ, ಸಹಾಯಕ ಸಾಂಖ್ಯಿಕ ಅಧಿಕಾರಿ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆಗೆ ಪೌರಾಡಳಿತ ನಿರ್ದೇಶನಾಲಯ , ಬೆಂಗಳೂರು ಇಲ್ಲಿನ ಸಹಾಯಕ ನಿರ್ದೇಶಕರ ಹುದ್ದೆಗೆ ಮರು 
ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಸಿ. ಆರ್ . ರವೀಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 676 

ನಗರಾಭಿವೃದ್ಧಿ ಇಲಾಖೆ 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಕಂಇ 15 ಮುನೋಸೇ 2011 , ಬೆಂಗಳೂರು, ದಿನಾಂಕ: 19ನೇ ಮೇ , 2011 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಜಿಲ್ಲಾ ನೋಂದಣಾಧಿಕಾರಿಗಳನ್ನು ಅವರ 
ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ ಮತ್ತು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕ್ರಮ 

ಹಾಲಿ ಕೆಲಸ 
ಅಧಿಕಾರಿಯ ಹೆಸರು ಮತ್ತು ಪದನಾಮ 

ವರ್ಗಾಯಿಸಿ ನೇಮಿಸಿರುವ ಸ್ಥಳ 
ಸಂಖ್ಯೆ 

ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ ಮೆಹಬೂಬ್ ಖಾನ್ 

ಸ್ಥಳ ನಿರೀಕ್ಷಣೆಯಲ್ಲಿರುವ ಜಿಲ್ಲಾ ನೋಂದಣಿ ಕಛೇರಿ, ಮೈಸೂರು 
ಜಿಲ್ಲಾ ನೋಂದಣಾಧಿಕಾರಿ 

( ಶ್ರೀ ಎಂ . ಬಸವರಾಜು ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೩೦, ೨೦೧೧ 

೩೩೫ 
| ಶ್ರೀ ಎಂ . ಬಸವರಾಜು 

ಜಿಲ್ಲಾ ನೋಂದಣಿ ಕಛೇರಿ, ಜಿಲ್ಲಾ ನೋಂದಣಿ ಕಛೇರಿ, ಹಾಸನ 
ಜಿಲ್ಲಾ ನೋಂದಣಾಧಿಕಾರಿ 

ಮೈಸೂರು 

( ಶ್ರೀ ಭೋಜ್ಯಾ ನಾಯಕ್ ಇವರ 

ವರ್ಗಾವಣೆಯನ್ನು ರದ್ದುಪಡಿಸಿದ ಹುದ್ದೆಗೆ) 
ಶ್ರೀ ಹಮೀದ್ ಅಲಿ, 

ಜಿಲ್ಲಾ ನೋಂದಣಿ ಕಛೇರಿ, | ಜಿಲ್ಲಾ ನೋಂದಣಿ ಕಛೇರಿ,ಕೋಲಾರ 
ಜಿಲ್ಲಾ ನೋಂದಣಾಧಿಕಾರಿ 

ಚಾಮರಾಜನಗರ 

( ಶ್ರೀ ಜಿ. ವೈ . ಕಳ್ಳಿಮನಿ ಇವರು ದಿನಾಂಕ: 
31 -05 - 2011ರಂದು ವಯೋ ನಿವೃತ್ತಿ 

ಹೊಂದುವ ಹುದ್ದೆಗೆ) 
4, | ಶ್ರೀ ಮಹೇಶ, ಪಿ. ಪಂಡಿತ್ 

ಜಿಲ್ಲಾ ನೋಂದಣಿ ಕಛೇರಿ, ಜಿಲ್ಲಾ ನೋಂದಣಿ ಕಛೇರಿ, ಧಾರವಾಡ 
( ಜಿಲ್ಲಾ ನೋಂದಣಾಧಿಕಾರಿ 

ಕಾರವಾರ 

( ಶ್ರೀ ಹೆಚ್. ಪ್ರೇಮನಾಥ ಇವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ) 
ಶ್ರೀ ಹೆಚ್ . ಪ್ರೇಮನಾಥ 

ಜಿಲ್ಲಾ ನೋಂದಣಿ ಕಛೇರಿ, | ಜಿಲ್ಲಾ ನೋಂದಣಿ ಕಛೇರಿ, ಕಾರವಾರ 
ಜಿಲ್ಲಾ ನೋಂದಣಾಧಿಕಾರಿ 

ಧಾರವಾಡ 

( ಶ್ರೀ ಮಹೇಶ, ಪಿ. ಪಂಡಿತ್ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಕೆ. ರಾಮಚಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ನೋಂದಣಿ ಮತ್ತು ಮುದ್ರಾಂಕ ) 


ಪಿ . ಆರ್ . 677 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಮಮಇ 145 ಎಸ್‌ಜೆಡಿ 2014 , ಬೆಂಗಳೂರು, ದಿನಾಂಕ : 20ನೇ ಮೇ , 2011 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಈ ಕೆಳಕಂಡ ಸಹಾಯಕ ನಿರ್ದೇಶಕ ವೃಂದದ ಅಧಿಕಾರಿಗಳಿಗೆ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಮಮಇ 509 ಎಸ್‌ಜೆಡಿ 2007 ದಿನಾಂಕ: 30 - 11- 2007ರಲ್ಲಿ ಭವಿಷ್ಯವರ್ತಿಯಾಗಿ ಬಡ್ತಿ ನೀಡಿದ ಆದೇಶವನ್ನು ರದ್ದುಪಡಿಸಿ 
ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಮಮಇ 145 ಎಸ್‌ಜೆಡಿ 2010 ದಿನಾಂಕ: 07 - 08 - 2010ನ್ನು ಕೂಡಲೇ ಜಾರಿಗೆ ಬರುವಂತೆ 
ಹಿಂಪಡೆದು ಅವರುಗಳ ಹೆಸರಿನ ಮುಂದೆ ನಮೂದಿಸಿದ ದಿನಾಂಕಗಳಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ 
( ಆರ್‌ಪಿಪಿಪಿ) ನಿಯಮಾವಳಿ 1978ರ ನಿಯಮ 2 ( 1) ( 3) ರ ಮೇರೆಗೆ ಸಹಾಯಕ ನಿರ್ದೇಶಕರ ಹುದ್ದೆಗೆ (ವೇತನ ಶ್ರೇಣಿ ರೂ . 7400 - 13120) 
ಬಡ್ತಿ ನೀಡಲಾಗಿದೆ . 


ಕ್ರಮ 


ಸಹಾಯಕ ನಿರ್ದೇಶಕರ ವೃಂದಕ್ಕೆ 

ನಿಗದಿಪಡಿಸಿದ ದಿನಾಂಕ 


ಸಂಖ್ಯೆ 


11 - 02 - 2003 


11 - 02 - 2003 


ಅಧಿಕಾರಿಗಳ ಹೆಸರು 

ಶ್ರೀ /ಶ್ರೀಮತಿ 
| ಡಿ. ಪಿ. ವಸಂಪ್ರೇಮ 
ಲಕ್ಷ್ಮೀಕಾಂತಮ್ಮ 
ಭಾಗ್ಯಮಹದೇವಪ್ಪ 
| ಸಾವಿತ್ರಿ, ಆರ್. 
ಇಷತ್‌ ಆಫ್ಟ್ ಬೇಗಂ 
ಸರೋಜ, ಕೆ. ಆಳ್ವ 
ಮಂಜುಳಾ ಕುಮಾರಿ, ಕೆ . ವಿ . 


26 - 04 - 2003 


30 - 06 - 2003 


27 -12 - 2003 


27 - 12 - 2003 


04 - 06 - 2004 


ವಿಮಲಾದೇವಿ. ಎಸ್ . 


04 - 06 - 2004 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 


ಪಿ . ಆರ್ . 678 


೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೩೦ , ೨೦೧೧ 

ಭಾಗ - ೨ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಕುಕ 155 ಎಂಪಿಎಸ್ 2011 , ಬೆಂಗಳೂರು, ದಿನಾಂಕ: 23ನೇ ಮೇ , 2011 

ಡಾ : ಜಿ. ಗುರುಶಂಕರ್, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು , ರೇಡಿಯಾಲಜಿ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು 
ಸಂಶೋಧನಾ ಸಂಸ್ಥೆ, ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಮಂಡ್ಯ ವೈದ್ಯಕೀಯ 
ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕರನ್ನಾಗಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಿ. ಸಾಯಿಬಾಬಾ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 679 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ವೈದ್ಯಕೀಯ ಶಿಕ್ಷಣ ) 
ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಇಡಿ 96 ಡಿಪಿಐ 2010, ಬೆಂಗಳೂರು, ದಿನಾಂಕ: 17ನೇ ಮೇ , 2011 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು ಅವರುಗಳ 
ಹೆಸರಿನ ಮುಂದೆ ತೋರಿಸಿರುವ ಹುದ್ದೆ ಮತ್ತು ಸ್ಥಳಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ, 
ನಿಯುಕ್ತಿಗೊಳಿಸಲಾಗಿದೆ . 
ಕ್ರಮ ಸಂಖ್ಯೆ ಹೆಸರು ಮತ್ತು ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು ಸ್ಥಳ 
ಶ್ರೀ ಬಿ . ಕೆ. ಬಸವರಾಜು, 

ಪ್ರಾಂಶುಪಾಲರು, 
ಉಪ ನಿರ್ದೇಶಕರು ( ಆಡಳಿತ) ಸಾರ್ವಜನಿಕ ಶಿಕ್ಷಣ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ , 
ಇಲಾಖೆ, ಕೊಪ್ಪಳ ಜಿಲ್ಲೆಗೆ ಅಧಿಸೂಚನೆ ಸಂಖ್ಯೆ: ಇಡಿ 12 | ಮಂಡ್ಯ ( ಖಾಲಿ ಹುದ್ದೆ) 
ಡಿಪಿಐ 2011, ದಿನಾಂಕ: 02 - 05- 2011 ರನ್ವಯ ಬಡ್ತಿ 
ಹೊಂದಿ ಸ್ಥಳ ನಿಯುಕ್ತಿ ಆದೇಶದಲ್ಲಿರುವವರು . 
ಶ್ರೀ ನಾಗೇಂದ್ರ ಎಸ್. ಮಧ್ಯಸ್ಥ, 

[ ಉಪ ನಿರ್ದೇಶಕರು ( ಆಡಳಿತ), ಸಾರ್ವಜನಿಕ ಶಿಕ್ಷಣ | 
ಶಿಕ್ಷಣಾಧಿಕಾರಿ , ಮದ್ಯಾಹ್ನ ಉಪಾಹಾರ ಯೋಜನೆ, ಜಿಲ್ಲಾ ಇಲಾಖೆ, ಉಡುಪಿ ಜಿಲ್ಲೆ ( ಡಾ : ಬಿ . ವಿ . ಮಹಿದಾಸ್ , 
ಪಂಚಾಯತ್, ಉಡುಪಿ ಅಧಿಸೂಚನೆ ಸಂಖ್ಯೆ: ಇಡಿ 12 ಇವರ ಬಡ್ತಿಯಿಂದ ತೆರವಾದ ಹುದ್ದೆ) 
ಡಿಪಿಐ 2011, ದಿನಾಂಕ: 02 - 05 -2011ರನ್ವಯ ಬಡ್ತಿ 
ಹೊಂದಿ ಹಿರಿಯ ಕಾರ್ಯಕ್ರಮಾಧಿಕಾರಿ, ಸರ್ವ ಶಿಕ್ಷಣ 
ಅಭಿಯಾನ , ರಾಜ್ಯ ಯೋಜನಾ ನಿರ್ದೇಶಕರ ಕಛೇರಿ, 
ಬೆಂಗಳೂರು ಇಲ್ಲಿಗೆ ಸ್ಥಳ ನಿಯುಕ್ತಿ ಆದೇಶದಲ್ಲಿರುವವರು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್ . ಬಿ . ಸಸಾಲಟ್ಟಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 680 

ಶಿಕ್ಷಣ ಇಲಾಖೆ, (ಆಡಳಿತ) 
ಅಧಿಸೂಚನೆ 
ಸಂಖ್ಯೆ : ಇಡಿ 54 ಡಿಎಆರ್ 2011, ಬೆಂಗಳೂರು, ದಿನಾಂಕ: 17ನೇ ಮೇ , 2011 
ಲೋಕೋಪಯೋಗಿ ಇಲಾಖೆಯ , ಅಧಿಸೂಚನೆ ಸಂಖ್ಯೆ: ಲೋಇ 145 ಸೇಎಸು 2011 , ದಿನಾಂಕ: 13 - 04 - 2011ರಲ್ಲಿ ಶ್ರೀ ಎನ್. 
ಪ್ರಕಾಶ್ , ಕಾರ್ಯಪಾಲಕ ಅಭಿಯಂತರರು, ಇವರ ಸೇವೆಯನ್ನು ನಿಯೋಜನೆ ಮೇಲೆ ರಾಜ್ಯ ಯೋಜನಾ ನಿರ್ದೇಶಕರ ಕಛೇರಿ, ಸರ್ವ ಶಿಕ್ಷಣ 
ಅಭಿಯಾನ, ಬೆಂಗಳೂರು, ಇಲ್ಲಿ ಶ್ರೀ ಚಂದ್ರಶೇಖರ್, ಇವರ ವಯೋನಿವೃತ್ತಿಯಿಂದ ತೆರವಾದ ಸ್ಥಳದಲ್ಲಿ ನೇಮಿಸುವ ಸಲುವಾಗಿ ಶಿಕ್ಷಣ 
ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಅದರಂತೆ, ಶ್ರೀ ಎನ್. ಪ್ರಕಾಶ್ , ಕಾರ್ಯಪಾಲಕ ಅಭಿಯಂತರರು , ಲೋಕೋಪಯೋಗಿ ಇಲಾಖೆ , ಇವರನ್ನು ರಾಜ್ಯ ಯೋಜನಾ 
ನಿರ್ದೇಶಕರ ಕಛೇರಿ, ಸರ್ವ ಶಿಕ್ಷಣ ಅಭಿಯಾನ, ಬೆಂಗಳೂರು, ಇಲ್ಲಿ ಶ್ರೀ ಚಂದ್ರಶೇಖರ್, ಇವರ ವಯೋನಿವೃತ್ತಿಯಿಂದ ತೆರವಾಗಿರುವ 
ಕಾರ್ಯಪಾಲಕ ಅಭಿಯಂತರರ ಹುದ್ದೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿದೆ. ಸದರಿಯವರ ನಿಯೋಜನಾ ಷರತ್ತು ಮತ್ತು ನಿಬಂಧನೆಗಳನ್ನು 
ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್. ಬಿ . ಸಸಾಲಟ್ಟಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 682 

ಶಿಕ್ಷಣ ಇಲಾಖೆ ( ಆಡಳಿತ) 


